ಕರ್ನಾಟಿಕ ವಿಧಾನ ಪರಿಷತು 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 2136 
[ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ 18.03.2022 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 


ಕ್ರ.ಸಂ ಪ್ರಶ್ನೆ | ಉತ್ತರ 


ಅ) ರಾಜ್ಯದಲ್ಲಿ ಎಷ್ಟು ಪ್ರದೇಶಗಳಲ್ಲಿ ರಾಜ್ಯದಲ್ಲಿ 2021-22 ನೇ ಸಾಲಿನಲ್ಲಿ 27,888 
ಸಿರಿಧಾನ್ಯಗಳನ್ನು | ಹೆಕ್ಟೇರ್‌ ಪುದೇಶಗಳಲ್ಲಿ ಸಿರಿಧಾನ್ಯಗಳನ್ನು 
ಬೆಳೆಯಲಾಗುತ್ತಿದೆ; ಅವು | ಬೆಳೆಯಲಾಗಿರುತ್ತದೆ.  ಸಿರಿಧಾನ್ಯಗಳು- ನವಣೆ, 
ಯಾವುವು; (ವಿವರ | ಹಾರಕ ಸಾಮೆ, ಕೊರಲೆ, ಬರಗು-ಮತ್ತು ಊದಲು. 
ಒದಗಿಸುವುದು) 


ಸಿರಿಧಾನ್ಯಗಳ ಬಳಕೆಯು ಹೆಚ್ಚಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಸಿರಿಧಾನ್ಯಗಳ ಬಳಕೆಯು 
ಹೆಚ್ಚಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಹೆಚ್ಚು ಸಿರಿಧಾನ್ಯಗಳನ್ನು 
ಬೆಳೆಯಲು ರೈತರಿಗೆ ನೀಡುತ್ತಿರುವ 
ಪ್ರೋತ್ಸಾಹಗಳೇಮು? (ವಿವರ 
ಒದಗಿಸುವುದು) 


ರಾಜ್ಯದಲ್ಲಿ ಸಿರಿಧಾನ್ಯಗಳನ್ನು ಬೆಳೆದ ರೈತರಿಗೆ 
ಪ್ರೋತ್ಸಾಹ ನೀಡಲು ರೈತಸಿರಿ ಯೋಜನೆಯನ್ನು 
ಅಮನುಷ್ಠಾನಗೊಳಿಸಲಾಗುತ್ತಿದ್ದು ಬೆಳೆ ಸಮೀಕ್ಷೆ 
ಆಧಾರದ ಮೇರೆಗೆ ಸಿರಿಧಾನ್ಯಗಳಾದ ನವಣೆ; ಹಾರಕ 
ಸಾಮೆ, ಕೊರಲೆ, ಬರಗು" ಮತ್ತು 'ಊದಲು 
| ಬೆಳೆಗಳನ್ನು ..ಬೆಳೆದ. ರೈತರಿಗೆ ಪ್ರತಿ ಹೆಕ್ನೇರ್‌ಗೆ 
ರೂ.10000/-ಗಳಂತೆ ಗರಿಷ್ಠ ಎರಡು. ಹೆಕ್ಟೇರ್‌ಗೆ 
ಮಾತ್ರ ಸೀವಮಿತವಾಗುವಂತೆ ೧೦87 ಮೊಲಕ 
ಪ್ರೋತ್ಸಾಹಧನ: ನೀಡಲಾಗುತ್ತಿದೆ. 


ಸ೦ಖ್ಯೆ: AGRI-ACT/64/2022 


೨ರ 


ಕೃಷಿ ಸಚಿವರು. 


Oya KN 


